ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


1171 (1220) 


ಸದಸ್ಯರ ಹೆಸರು 


ಶ್ರೀ ಎಸ್‌. ನಾಗರಾಜ್‌ (ಸಂದೇಶ್‌ ನಾಗರಾಜ್‌) 


(ಸ್ಥಳೀಯ ಸಂಸ್ಥೆಗಳ ಕ್ಲೇತು 


ಉತ್ತರಿಸಬೇಕಾದ ದಿನಾಂಕ 


16-03-2021 


ಉತ್ತರಿಸುವ ಸಚಿವರು 


ಮಾನ್ಯ ಪೌರಾಡಳಿತ ಹಾಗೂ ಸಕ್ಕರೆ ಸಚಿವರು 


ಪ್ರಶ್ನೆ 


ಉತ್ತರ 


ನಂಜನಗೂಡು ನಗರದಲ್ಲಿ 
ಹುಲ್ಲಹಳ್ಳಿ ನಾಲೆಗೆ 
ಹೊಂದಿಕೊಂಡಿರುವ ಸುಭಾಷ್‌ 
ಚಂದ ಬೋಸ್‌ ಉದ್ಯಾನವನ 
ಹಾಳು ಬಿದ್ದದ್ದು ಇದನ್ನು 
ಅಭಿವೃದ್ದಿ ಪಡಿಸಲು 
ಕ್ರಮತೆಗೆದುಕೊಳ್ಳಲಾಗುವುದೇ: 


ನಂಜನಗೂಡು ನಗರಸಭೆ ವ್ಯಾಪ್ತಿಯಲ್ಲಿರುವ ಸುಭಾಷ್‌ 
ಚಂದ್ರ ಬೋಸ್‌ ಉದ್ಯಾನವನವನ್ನು ಅಭಿವೃದ್ಧಿ ಪಡಿಸಲು 
ಈಗಾಗಲೇ 15ನೇ ಹಣಕಾಸು ಆಯೋಗದ 2020-21ನೇ 
ಸಾಲಿನ ಸಾಮಾನ್ಯ ಮೂಲ ಅನುದಾನದಲ್ಲಿ 
ರೂ.54.34ಲಕ್ಷಗಳಿಗೆ -ಐವಿಧ ಕಾಮಗಾರಿಗಳಾದ, 
ಅಲಂಕಾರಿಕ ದೀಪಗಳು, ನೀರು ಸರಬರಾಜು ಮತ್ತು 
ಶೌಚಾಲಯ ನಿರ್ಮಾಣ ಹಾಗು ಇತರೆ ಅಭಿವೃದ್ಧಿ 
ಕಾಮಗಾರಿಗಳಿಗೆ ಟೆಂಡರ್‌ ಪ್ರಕ್ರಿಯೆ ಪೂರ್ಣಗೊಂಡಿದ್ದು, 
ಕಾಮಗಾರಿಯನ್ನು ಪೂರ್ಣಗೊಳಿಸಲು ಗುತ್ತಿಗೆದಾರರಿಗೆ 
ಅಂಗೀಕಾರ ಪತ್ರವನ್ನು (೬೦೩) ನೀಡಲಾಗಿರುತ್ತದೆ. 


2) 


ಸಾರ್ವಜನಿಕರಿಗೆ ಹಾಗೂ ಹಿರಿಯ 


ನಿಗಧಿತ ಕಾಲಮಿತಿಯೊಳಗಾಗಿ ತುರ್ತಾಗಿ ಪೂರ್ಣಗೊಳಿಸಿ 


ನಾಗರೀಕರಿಗೆ ಬಹಳ | ಸಾರ್ವಜನಿಕರಿಗೆ ಹಾಗೂ ಹಿರಿಯ ನಾಗರೀಕರಿಗೆ 
ಉಪಯುಕವಾಗಿದ್ದ ಈ | ಉಪಯುಕವಾಗುವಂತೆ ಅನುಕೂಲ 
ಉದ್ಯಾನವನ ಅಭಿವೃದ್ದಿ ಪಡಿಸಿ, | ಮಾಡಿಕೊಡಲಾಗುವುದು. 

ಯಾವ ಕಾಲಮಿತಿಯೊಳಗೆ 

ಅಮುಕೂಲ 

ಮಾಡಿಕೊಡಲಾಗುವುದು? 


ಕಡತ ಸಂಖೈ:ನಲಅಇ 156 ಎಸ್‌.ಐಫ್‌.ಸಿ 2021 


NT 59 


(ಎನ್‌. ನಾಗರಾಜ್‌, ಎಂ.ಟಿ.ಬಿ.) 
ಪೌರಾಡಳಿತ ಹಾಗೂ ಸಕ್ಕರೆ ಸಜಿವರು 


